ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1432 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇತ್ರ 
3. ಉತ್ತರಿಸುವ ದಿನಾಂಕ 19-03-2020 
4. ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 
ಕ್ರಸಂ | ಪಶ್ನೆ ಉತ್ತರ ] 
[ರಾಜ್ಯ ವಿಪತ್ತು ಸ್ಪಂದನಾ ಪಡೆ SDRF ಅನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು (National 
ರಚಿಸುತ್ತಿರುವುದು ಸರ್ಕಾರದ ಗಮಕಕ್ಕೆ | Disaster Management Authority) ನೀಡಿರುವ ಸಲಹೆ 


ಬಂದಿದೆಯೇ; ಬಂದಿದಲ್ಲಿ, SDRF ರಚಿಸಲು 
ಇರುವ  ಮಾರ್ಗಸೂಚಿಗಳೇನು ಹಾಗೂ 
ಇದಕ್ಕಾಗಿ ಬಿಡುಗಡೆಯಾದ ಅನುದಾನವೆಷ್ಟು; 


SDRF ರಚಿಸಲು ಮಂಜೂರಾಗಿರುವ 
ಹುದ್ದೆಗಳು ಎಷ್ಟು ಹುದ್ದೆಗಳನ್ನು ಭರ್ತಿ 
ಮಾಡಲು ಇರುವ ಮಾನದಂಡಗಳೇನು; 


ಮೇರೆಗೆ ವಿಪತ್ತು ನಿರ್ವಹಣಾ ಅಧಿನಿಯಮ 2005 ರನ್ನಯ ರಾಷ್ಟ್ರ 
ಮಟ್ಟದಲ್ಲಿ NDRF ಕಾರ್ಯ ನಿರ್ವಹಿಸುತ್ತಿದೆ. 

vcರosೆ, The Disaster Management Act, 2005) 
(No.53 of 2005) ರನ್ವಯ ಸರ್ಕಾರದ ಆದೇಶ ಸಂಖ್ಯೆಒಇ 183 | 
ಕಅಸೇ 2012, O:14-06-2013 ರಲ್ಲಿ SDRF ಅನ್ನು ರಚಿಸಲಾಗಿರುತ್ತದೆ. 
ಅನುದಾನದ ವಿವರ: 
> ಸರ್ಕಾರದ ಆದೇಶ ಸಂಖ್ಯೆಆರ್‌ಡಿ 100 ಇಟಿಸಿ 2010, 
ದಿನಾಂಕ:30-11-2013 ರಲ್ಲಿ (Capacity Building) 
ಯೋಜನೆಯಡಿ ರೂ.33.00 ಲಕ್ಷಗಳಿಗೆ ಮಂಜೂರಾತಿ ನೀಡಿದೆ. 
ಸರ್ಕಾರದ ಆದೇಶ ಸಂಖ್ಯೆೇಆರ್‌ಡಿ 16 ಇಟಿಸಿ 2015. 
ದಿನಾಂಕ:24-06-2015 ರಲ್ಲಿ (Capacity Building) 
ಯೋಜನೆಯಡಿ ರೂ.100.00 ಲಕ್ಷಗಳಿಗೆ ಮಂಜೂರಾತಿ ನೀಡಿದೆ. 
ಸರ್ಕಾರದ ಆದೇಶ ಸಂಖ್ಯೆೇಆರ್‌ಡಿ 346 ಟಿಎನ್‌ಆರ್‌ 2012, 
ದಿನಾಂಕ:03-03-2014 ರಲ್ಲಿ ರಾಜ್ಯ ವಿಪತ್ತು ಸ್ಪಂದನಾ ಪಡೆಗೆ 
ಶೋಧನಾ ಮತ್ತು ರಕ್ಷಣಾ ಸಾಮಾಗ್ರಿಗಳ ಖರೀದಿಗಾಗಿ ರೂ.7.30 
ಕೋಟಿ ಅನುದಾನವನ್ನು ಮಂಜೂರು ಮಾಡಿದೆ. 
2019-20ನೇ ಸಾಲಿನ ಆಯವ್ಯಯದಲ್ಲಿ ರೂ.10.00 ಕೋಟಿ 
ಅನುದಾನವನ್ನು ಯಂತ್ರೋಪಕರಣಗಳು ಮತ್ತು ಸಾಧನ 
ಸಾಮಗ್ರಿಗಳ ಖರೀದಿಗೆ ಹಂಚಿಕೆ ಮಾಡಲಾಗಿರುತ್ತದೆ. 


HI 


SDRF ರಚಿಸಲು ಮಂಜೂರಾಗಿರುವ ಹುದ್ದೆಗಳು ಒಂದು ಕಂಪನಿಗೆ 
127 ರಂತೆ ಒಟ್ಟು "04 ಕಂಪನಿಗಳಿಗೆ "508' ಹುದ್ದೆಗಳು | 
ಮಂಜೂರಾಗಿದೆ. 


ಮಂಜೂರಾಗಿರುವ ಒಟ್ಟು "508' ಹುದ್ದೆಗಳನ್ನು ಎರವಲು | 


ಸೇವೆಯ (Rotation Basis) ಆಧಾರದ ಮೇಲೆ ಅಗ್ನಿಶಾಮಕ | 
ಇಲಾಖೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಕರ್ನಾಟಕ ರಾಜ್ಯ 
ಕೈಗಾರಿಕ ಭದ್ರತಾ ಪಡೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಲಾಖೆಯಿಂದ ಭರ್ತಿ ಮಾಡಲಾಗುವುದು. 


೪ಅ)'| ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾ 
ಮಂಜೂರಾಗಿರುವ ಹುದ್ದೆಗಳೆಷ್ಟು; ಈ 
ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 


ಅಧಿಕಾರಿ/ಸಿಬ್ಬಂದಿಗಳೆಷ್ಟು ಹಾಗೂ ಖಾಲಿ 


ಹುದ್ದೆಗಳೆಷ್ಟೂ (ಮಾಹಿತಿ 
ನೀಡುವುದು) 


ಇ 
SE ರಾಜ್ಯ ಅಗ್ನಿಶಾಮಕೆ ಇಪಾಖೆಗೆ`ಒಟ್ಟು7042 ವಿವಿಧ 


— 


ಹುದ್ದೆಗಳು ಮಂಜೂರಾಗಿದ್ದು, ಇದರಲ್ಲಿ 4623 ಹುದ್ದೆಗಳು ಭರ್ತಿ 
ಮಾಡಿದ್ದು, 2419 ಹುದ್ದೆಗಳು ಖಾಲಿ ಇರುತ್ತವೆ. 


ಖಿ 


re 


ಕಗ್ನಕಾಮಕ ಇರಾಷೆಯಲ್ಲಿ`ಹಾಲಿ' ಸಿಬ್ಬಂದಿಗಳ] ಒಟ್ಟು 
ಗೆ | ಅಗ್ನಿಶಾಮಕ ಇಲಾಖೆಯಿಂದ ನಿಯೋಜಿಸಿದ್ದು, ಇದರಲ್ಲಿ ಪ್ರಸ್ತುತ' 42 


ನಿಯೋಜಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಹುದ್ದೆಗಳು ನಾಲ್ಕು ಕಂಪನಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಹಾಲಿ 


ಕೊರತೆ ಇದ್ದರೂ ಸಿಬ್ಬಂದಿಗಳನ್ನು SDRF 


ಬಂದಿದೆಯೇ; ಇದಕ್ಕೆ ಅಗ್ನಿಶಾಮಕ ಇಲಾಖೆಯ 
ಸಿಬ್ಬಂದಿಗಳ ಒಪ್ಪಿಗೆ ಪಡೆಯಲಾಗಿದೆಯೇ; 
ಇಲ್ಲದಿದ್ದಲ್ಲಿ, ಹೇಗೆ ನಿಯೋಜಿಸಲಾಗುತ್ತಿದೆ; 


ಮಂಜೂರಾಗಿರುವ'''508 ಹುದ್ದೆಗಳಲ್ಲಿ 119 ಗಳು 


ನಿಯೋಜನೆಗೊಂಡಿರುವ ಅಗ್ನಿಶಾಮಕರುಗಳ ಒಪ್ಪಿಗೆ ಮೇರೆಗೆ SDRF ಗೆ 
ನಿಯೋಜಿಸಲಾಗಿದೆ. 


ಉ) | SDRF ಗೆ ನಿಯೋಜಿಸಿದ್ದಲ್ಲಿ, ಇಲಾಖೆಯಲ್ಲಿ 


| 
ಅಗ್ನಿಶಾಮಕ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ಗೃಹರಕ್ಷಕರ 


ಈ 


SDRF ಗೆ ನಿಯೋಜಿಸಿ ಅಗ್ನಿ ಅನಾಹುತ 
ನಂದಿಸುವ ಕಾರ್ಯಕ್ಕೆ ಅನನುಭವಿಗಳಾದ 


ಸಿಬ್ಬಂದಿಗಳ ಕೊರತೆಯುಂಟಾಗಿ ಅಗ್ನಿ 
ಅನಾಹುತಗಳು, ತುರ್ತು ಕಾರ್ಯಗಳನ್ನು | ಸೇವೆಯನ್ನು ಬಳಸಿಕೊಳ್ಳುವುದರ ಮೂಲಕ ಪರಿಹರಿಸಲಾಗುತ್ತಿದೆ. 
ನಿರ್ವಹಿಸಲು ತೊಂದರೆಯಾಗಿರುವುದನ್ನು 
ಯಾವ ರೀತಿ ನೀಗಿಸಲಾಗುವುದು; 
ಅಗ ಶಾಮಕ  ಇರಾಪೆಯ ಸಿಬ್ಬಂದಿಗಳನ್ನು 


ಅಗ್ಗಕಾವಕ ಇರಾಷೆಯಲ್ಲಿ`ಆಗ್ನಿಶಾಮಕರ ಕೊರತೆ ಇರುವ ಪ್ರಯುಕ್ತ 
ಇವರ ಬದಲಿಗೆ ಗೃಹ  ರಕ್ಷಕರನ್ನು ತೆಗೆದುಕೊಂಡು 
ಕಾರ್ಯನಿರ್ವಹಿಸಲಾಗುತ್ತಿದೆ. ಆದರೆ ಗೃಹರಕ್ಷಕರು ಅನನುಭವಿಗಳಾದ 


5) 


SS 


ಗೃಹರಕ್ಷಕರನ್ನು ನಿಯೋಜಿಸಿದರೆ | ಕಾರಣ ಅಗ್ನಿಶಾಮಕ ಠಾಣೆಯಲ್ಲಿ ಪಹರೆ ಕರ್ತವ್ಯ, ದೂರವಾಣಿ ಚಾಲಕ 
ಅನಾಹುತಗಳಾಗುವುದಿಲ್ಲವೇ; ಇವೆಲ್ಲವೂಗಳನ್ನು ಹಾಗೂ ಇತರೆ ಕಾರ್ಯಗಳಿಗೆ ಇವರ ಸೇವೆಯನ್ನು ಪಡೆಯಲಾಗುತ್ತಿದೆ. 
ತಪ್ಪಿಸಲು ಸರ್ಕಾರವು ಕೈಗೊಳ್ಳುವ | 
ಕ್ರಮಗಳೇನು; 
SDRF A ನಿಯೋಜಿಸುತ್ತಿರುವ ಅಗ್ನಿಶಾಮಕ | ಹ್ಞಾದ್ರು | 
ದಳದ ಸಿಬ್ಬಂದಿಯವರನ್ನು ಇಲಾಖೆಯಲ್ಲಿ ಅಗ್ನಿ R A Sse ಚಿಕಣಿ ವನ 
ನಂದಿಸುವ ಕಾರ್ಯದಲ್ಲಿ SDR ನಿಯೋಜಿಸುತ್ತಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರನ್ನು 
ಮುಂದುವರೆಸಲಾಗುವುದೇ? ತುರ್ತು . ಸಂದರ್ಭಗಳಲ್ಲಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ 
ತೊಡಗಿಸಿಕೊಳ್ಳಲಾಗುತ್ತಿದೆ. | 


ಸಂಖ್ಯೆ: ಒಣ 82 ಕಅಸೇ 2020 


an 
(ಬಸವರಾಜ ಜೊಮ್ಯಾ] 


ಗೃಹ ಸಚಿವರು. ™ 


